ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳಿಯ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕಣ 
ಸಚಿವರು 


ಸಂ 

ಅ) | ರಾಜ್ಯದಲ್ಲಿ ಹೊಸದಾಗಿ ಮೆಡಿಕಲ್‌ | 2021-22 ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಚಿತ್ರದುರ್ಗ 
ಕಾಲೇಜುಗಳನ್ನು ಪ್ರಾರಂಭಿಸುವ | ಜಿಲ್ಲೆಯಲ್ಲಿ ಹೊಸ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನು 
ಪ್ರಸ್ತಾವನೆ ಸರ್ಕಾರದ | ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದಡಿ ಪ್ರಾರಂಬಿಸಲು 
ಮುಂದಿದೆಯೇ; ಹಾಗಿದ್ದಲ್ಲಿ, | ಘೋಷಿಸಲಾಗಿದೆ. 
ಉದ್ದೇಶಿತ ಕಾಲೇಜುಗಳ ಪ್ರಾರಂಭ 
ಮಾಡುವುದು ಯಾವಾಗ; (ವಿವರ | ಉದ್ದೇಶಿತ ಸಂಸ್ಥೆಯನ್ನು ಪ್ರಾರಂಭಿಸಲು ಸಂಬಂದಪಟ್ಟ 
ನೀಡುವುದು) ಇಲಾಖೆಗಳೊಡನೆ ಸಮಾಲೋಚಿಸಿ ಆದೇಶ 

ಹೊರಡಿಸಲಾಗುವುದು. 

ಆ) | ರಾಜ್ಯದಲ್ಲಿನ ವಿದ್ಯಾರ್ಥಿಗಳು 
ನೀಟ್‌ ಪರೀಕ್ಷೆ ಬರೆದು ರಾಜ್ಯದ 
ಮೆಡಿಕಲ್‌ ಕಾಲೇಜುಗಳಲ್ಲಿ 
ದಾಖಲಾತಿ ದೊರೆಯದೆ ಹೊರ ಬಂದಿರುವುದಿಲ್ಲ. 
ರಾಜ್ಯಗಳಿಗೆ ಹೋಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಇ) | ರಾಜ್ಯದಲ್ಲಿರುವ ಖಾಸಗಿ ಮೆಡಿಕಲ್‌ | ರಾಜ್ಯ ಸರ್ಕಾರ ಮತ್ತು ಖಾಸಗಿ ವೈದ್ಯಕೀಯ ಸಂಸ್ಥೆಗಳ 
ಕಾಲೇಜುಗಳಲ್ಲಿನ ದುಬಾರಿ ಶುಲ್ಕದ | ಸಂಘಟನೆಗಳ ಪಧಾಧಿಕಾರಿಗಳೊಂದಿಗೆ ಸುಧೀರ್ಪ4ವಾಗಿ 
ಕಾರಣ ನಮ್ಮ ರಾಜ್ಯದ | ಚರ್ಚಿಸಿ ಸಮ್ಮತಾಭಿಪ್ರಾಯದ ಒಪ್ಪಂದದ ಮೇರೆಗೆ 
ಪೋಷಕರು ಅವರ ಮಕ್ಕಳನ್ನು | ಶುಲ್ಕವನ್ನು ನಿಗಧಿಪಡಿಸಲಾಗುತ್ತಿದೆ. ನೀಟ್‌ ಪರೀಕ್ಷೆ 
ಹೊರ ರಾಜ್ಯಗಳ ಮೆಡಿಕಲ್‌ | ಆಧಾರದ ಮೇಲೆ ಸೀಟು ಹಂಚಿಕೆ ಕಮ ಕೈಗೊಳ್ಳಲಾಗುತ್ತಿದೆ. 
ಕಾಲೇಜುಗಳಿಗೆ ದಾಖಲು 
ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಈ) | ಹಾಗಿದ್ದಲ್ಲಿ ಈ ಬಗ್ಗೆ ಖಾಸಗಿ| ಸಮ್ಮಾತಾಭಿಪ್ರಾಯದ ಒಪ್ಪಂದದಂತೆ ಶುಲ್ಕವನ್ನು 
ಮೆಡಿಕಲ್‌ ಕಾಲೇಜುಗಳಲ್ಲಿ | ಭರಿಸಬೇಕಿರುತ್ತದೆ. ಹೆಚ್ಚಿನ ಶುಲ್ಕವನ್ನು ವಿಧಿಸಿದಲ್ಲಿ, ಈ ಬಗ್ಗೆ 
ದುಬಾರಿ ಶುಲ್ಕಕ್ಕೆ ಕಡಿವಾಣ | "ಪ್ರವೇಶ ಮೇಲ್ವಿಚಾರಣಾ ಸಮಿತಿ"ಗೆ ದೂರು ದಾಖಲಿಸಲು 
ಹಾಕಲು ಸರ್ಕಾರ | ಅವಕಾಶ ಕಲ್ಪಿಸಲಾಗಿದೆ. 
ತೆಗೆದುಕೊಂಡಿರುವ 
ಕ್ರಮಗಳಾವುವು; (ವಿವರ 
ನೀಡುವುದು) 

ಉ) | ನೆರೆ ರಾಜ್ಯವಾದ ತಮಿಳುನಾಡಿನ | ಪ್ರಸ್ತುತದಲ್ಲಿ ಈ ಪ್ರಸ್ತಾವನೆ ಚಿ೦ತನೆ ಸರ್ಕಾರದ ಮುಂದೆ 


ರೀತಿಯಲ್ಲಿ ಸಿ.ಇ.ಟಿ ಮೀಸಲಾತಿ 
ಮಾದರಿಯನ್ನು ನಮ್ಮ ರಾಜ್ಯದಲ್ಲಿ 
ಅಳವಡಿಸುವ ಜಿ:ಂ೦ತನೆ 
ಸರ್ಕಾರಕ್ಕಿದೆಯೇ? 


ಇರುವುದಿಲ್ಲ. 


ಸ೦ಖ್ಯೆ: ಎ೦ಇಡಿ 617 ಎ೦ಎಂಸಿ 2021 ಮಾ 


pe 


(ಡಾ|| ಕೆ. ಸುಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


